(ಆ) 


ಕರ್ನಾಟಕ ವಿಧಾನ ಪರಿಷತು 


1. ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 
3. ಉತ್ತರಿಸುವವರು 


4. ಉತ್ತರಿಸುವ ದಿನಾಂಕ 


191 

ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಲೇತು 
ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


14-12-2021 


KKK KKK 


ಪ್ರಶ್ನೆ 


ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ 
1978 ರಿಂದ 2019 ರವರೆಗೆ ಎಲ್ಲಾ ಸಿಬ್ಬಂದಿ 
ಮತ್ತು ಅಧಿಕಾರಿಗಳ ಜೇಷ್ಠತೆಯನ್ನು 
ಪರಿಷ್ಕರಿಸಲು ಇಲಾಖೆಯ ಅಪರ 
ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ದಿನಾಂಕ: 
04.03.2020 ರಲ್ಲಿ ಸಮಿತಿ ರಚನೆ ಆಗಿದ್ದು, 
ಅಪರ ವಿರ್ದೇಶಕರು ಇತರ ವೃಂದದ 
ಸಿಬ್ಬಂದಿ ವರ್ಗದವರ ಜೇಷ್ಠತೆಯನ್ನು 
ಪರಿಷ್ಯ್ಮರಿಸದೆ, ಕೇವಲ ಸಹಾಯಕ 
ನಿರ್ದೇಶಕರ ವೃಂದದ ಜೀಷ್ಠತೆಯನ್ನು 
ಮಾತ್ರ ಪರಿಷ್ಯರಿಸಿದ್ದ ಇದರಿಂದಾಗಿ 
ಅರ್ಹತೆ ಇರುವ ಇತರೆ ವೃಂದದ 
ಸಿಬ್ಬಂದಿಗಳು ಮುಂಬಡ್ತಿ ಹಾಗೂ ಇತರೆ 
ಸೌಲಭ್ಯಗಳಿಂದ ವಂಚಿತರಾಗಿರುವುದು 
ನಿಜವೆ: 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ 
ಸೇವೆ ಸಲ್ಲಿಸುತ್ತಿರುವ ಹಾಗೂ ನಿವೃತ್ತರಾದ 
ಹಿರಿಯ ಕೈಗಾರಿಕಾ ಉತ್ತೇಜನ ಅಧಿಕಾರಿ 
ವೃಂದದ ಅಧಿಕಾರಿ ವರ್ಗದವರಿಗೆ ಸಹಾಯಕ 
ನಿರ್ದೇಶಕರ ಹುದೆಗೆ ಮುಂಬಡ್ತಿ ನೀಡುವಾಗ 
ವೃಂದ ಮತ್ತು ನೇಮಕಾತಿ ನಿಯಮ ಹಾಗೂ 


ಜೀಷ್ಠತಾ ನಿಯಮಗಳನ್ನು ಪಾಲಿಸದೆ 
ಜೇಷ್ಠತೆಯಲ್ಲಿ ಇವರಿಗಿಂತ ಕಿರಿಯರಾದ 
ಹಾಗೂ ಅನರ್ಹರಾದ ಅಧಿಕಾರಿಗಳಿಗೆ 


ಸಹಾಯಕ ವಿರ್ದೇಶಕರ ಹುದ್ದೆಗೆ ಮುಂಬಡ್ತಿ 
ನೀಡಿರುವುದು ನಿಯಮಬಾಹಿರವಲ್ಲವೆ: 


ಮಾನ್ಯ ಸರ್ವೋಜ್ಜ ನ್ಯಾಯಾಲಯವು ಎಂ.ಎ. ಸಂಖ್ಯೆ 
1151/2018 ಮತ್ತು ರಿಟ್‌ ಅರ್ಜಿ ಸಂಖ್ಯೆ:764/2018 ಹಾಗೂ 
ಸಂಬಂಧಿಸಿದ ಪ್ರಕರಣಗಳಲ್ಲಿ ದಿನಾಂಕ:10.05.2019 ರಂದು 
ನೀಡಿರುವ ತೀರ್ಪಿನ ಮೇರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ಆದೇಶ ಸಂಖ್ಯೆ: ಸಿಆಸುಇ 186 ಎಸ್‌ಆರ್‌ಎಸ್‌ 2018 
ದಿನಾ೦ಕ:15.05.2019 ಮತ್ತು ಸಿಆಸುಇ 3 ಎಸ್‌ಆರ್‌ಎಸ್‌ 2019 
ದಿನಾ೦ಕ:04.06.2019 ರ ಮಾರ್ಗಸೂಚಿಯಂತೆ ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆಯ ವಿವಿಧ ವೃಂದದ ಜೇಷ್ಠತಾ ಪಟ್ಟಿಗಳನ್ನು 
ಅಂತಿಮಗೊಳಿಸಲು ಪರಾಮರ್ಶ ಸಮಿತಿ ರಚಿಸಿ, ಸದರಿ ಸಮಿತಿ 
ವರದಿ ಆಧರಿಸಿ ಕೈಗಾರಿಕಾ ಉತ್ತೇಜನಾಧಿಕಾರಿ ವೃಂದದಿಂದ 
ಗ್ರೂಪ್‌ 'ಡಿ' ವೃಂದದವರೆಗೆ ಒಟ್ಟು 12 ವೃಂದಗಳ ಅಂತಿಮ 
ಜೇಷ್ಟತಾ ಪಟ್ಟಿಯನ್ನು ಆಯುಕರ ಅಧಿಸೂಚನೆ 
ಸಂಖ್ಯೆ: ಕೈವಾಇ/ಆಡಳಿತ/ಸಿಬ್ಬಂದಿ/ಅಧೀ/24/2019-20, ದಿನಾ೦ಕ: 
18.03.2020 ರಲ್ಲಿ ಪ್ರಕಟಿಸಲಾಗಿರುತ್ತದೆ 


ದಿನಾ೦ಕ-:04-03-2020 ರಲ್ಲಿ ಸಹಾಯಕ ನಿರ್ದೇಶಕ ವೃಂದದ 
ಜೇಷ್ಠತೆಯನ್ನು ಪರಿಷ್ಕರಿಸಲು ಮಾತ್ರ ಸಮಿತಿಯನ್ನು | 
ರಚಿಸಲಾಗಿದ್ದು, ಅದರಂತೆ, ಸಹಾಯಕ ನಿರ್ದೇಶಕ ವೃಂದದ 
ಜೀಷ್ಠತಾಪಟ್ಟಿಯನ್ನು ಮಾತ್ರ ಪರಿಷ್ಕರಿಸಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ವಾಕೈೆ 189 ಕೈಸೇವಿ 2014, 
ದಿನಾ೦ಕ:23.12.2016 ರಲ್ಲಿ ಇಲಾಖೆಯಲ್ಲಿ ಮಂಜೂರಾಗಿದ್ದ 77 
ಕೈಗಾರಿಕಾ ಉತ್ತೇಜನಾಧಿಕಾರಿ ಹುದ್ದೆಗಳನ್ನು ಸಹಾಯಕ 
ನಿರ್ದೇಶಕರ ಹುದೆಗೆ ಮೇಲ್ಲರ್ಜಿಗೇರಿಸಿ ವಿಲೀನಗೊಳಿಸಿದ್ದು, 
ಕೈಗಾರಿಕಾ ಉತ್ತೇಜನಾಧಿಕಾರಿ ಹುದ್ದೆಗಳು ರದ್ಮಾಗಿರುತ್ತದೆ. 


ಮುಂಬಡ್ತಿಯ ಜೀಷ್ಟತಾ ಪಟ್ಟಿಯನ್ನು 
ಪರಿಷ್ಠರಿಸಿದ ಮೇಲೆ ಜೀಷ್ಠತಾ ಪಟ್ಟಿಯಲ್ಲಿನ 
ತಾರತಮ್ಯವನ್ನು ಸರಿಪಡಿಸಲು ಕೈಗಾರಿಕಾ 
ಉತ್ತೇಜನ ಅಧಿಕಾರಿ ವೃಂದದ ಅಧಿಕಾರಿಗಳು 
ಆಕ್ಷೇಪಣೆ ಸಲ್ಲಿಸಿದ್ದರೂ ಸಹ ಮುಂಬಡಿ 
ನೀಡದಿರಲು ಕಾರಣವೇನು(ವಿವರ 
ನೀಡುವುದು) 


(ಪವಿತ್ರ-1) ಸಿವಿಲ್‌ ಅಪೀಲ್‌ ಸಂಖ್ಯೆ:2368/2011 ಪ್ರಕರಣದಲ್ಲಿ 
ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ದಿನಾ೦ಕ:09.02.2017ರ 
ತೀರ್ಪಿನ ಹಿನ್ನೆಲೆಯಲ್ಲಿ ಆಯುಕ್ತರ ಅಧಿಸೂಚನೆ 
ಸಂಖ್ಯೆ:ಸೈವಾಇ/ಆಡಳಿತ/ ಸಿಬ್ಬಂದಿ/ಅಧೀ/218/2017-18, 
ದಿನಾಂಕ: 15.12.2017 ರಲ್ಲಿ ಕೈಗಾರಿಕಾ ಉತ್ತೇಜನಾಧಿಕಾರಿ 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ ಪ್ರಕಟಿಸಲಾಗಿರುತ್ತದೆ. 


(ಪವಿತ್ರ-2 ತದನಂತರದಲ್ಲಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ಎಂ.ಎ. ಸಂಖ್ಯೆ 1151/2018 ಮತ್ತು ರಿಟ್‌ ಅರ್ಜಿ 
ಸಂಖ್ಯೆ:764/2018 ಹಾಗೂ ಸಂಬಂಧಿಸಿದ ಪ್ರಕರಣಗಳಲ್ಲಿ 
ದಿನಾಂಕ:10.05.2019 ರಂದು ನೀಡಿರುವ ತೀರ್ಪಿನ ಮೇರೆಗೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಆದೇಶ ಸಂಖ್ಯೆ: 
ಸಿಆಸುಇ 186 ಎಸ್‌ಆರ್‌ಎಸ್‌ 2018 ದಿನಾ೦ಕ:15.05.2019 ಮತ್ತು 
ಸಿಆಸುಇ 3 ಎಸ್‌ಆರ್‌ಎಸ್‌ 2019 ದಿನಾ೦ಕ:04.06.2019 ರ 
ಮಾರ್ಗಸೂಚಿಯಂತೆ ಕೈಗಾರಿಕಾ ಉತ್ತೇಜನಾಧಿಕಾರಿ ವೃಂದದ 
ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಆಯುಕ್ತರ ಅಧಿಸೂಚನೆ 
ಸಂಖ್ಯೆ:ಸೈವಾಇ/ಆಡಳಿತ/ಸಿಬ್ಬಂದಿ/ಅಧೀ/24/2019-20, ದಿನಾ೦ಕ: 
18.03.2020 ರಲ್ಲಿ ಪ್ರಕಟಿಸಲಾಗಿರುತ್ತದೆ. 


ಸದರಿ ಜೀಷ್ಠತಾ ಪಟ್ಟಿಯನ್ವಯ ಕೈಗಾರಿಕಾ 
ಉತ್ತೇಜನಾಧಿಕಾರಿಗಳನ್ನು ಮುಂಬಡಿಗೆ ಪರಿಗಣಿಸುವಂತಹ 
ಪ್ರಕರಣಗಳಿರುವುದಿಲ್ಲ. 


ಇಲಾಖೆಯು ಹಿರಿಯ ಕೈಗಾರಿಕಾ ಉತ್ತೇಜನ 
ಅಧಿಕಾರಿಗಳ ಜೇಷ್ಠತಾಪಟ್ಟಿ ತಯಾರಿಸುವಲ್ಲಿ 
ಆಗಿರುವ ತಾರತಮ್ಯದಿಂದ ಮುಂಬಡ್ತಿಯಿಂದ 
ವಂಚಿತರಾದ ಈ ವರ್ಗದ ಅಧಿಕಾರಿಗಳಿಗೆ, 
ಸೇವಾ ಕಾಲಾವಧಿಯಲ್ಲಿ ದೊರಕಬೇಕಾದ 
ಕಾಲ್ಪನಿಕ ಮುಂಬಡ್ತಿ ಹಾಗೂ ಇತರೆ ಆರ್ಥಿಕ 
ಸೌಲಭ್ಯ ಪಡೆಯಲು ಇಲಾಖೆ 
ಕ್ರಮವಹಿಸುವುದೇ? 


(ಪವಿತ್ರ-2: ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಎಂ.ಎ. 
ಸಂಖ್ಯೆ 1151/2018 ಮತ್ತು ರಿಟ್‌ ಅರ್ಜಿ ಸಂಖ್ಯೆ:764/2018 ಹಾಗೂ 
ಸಂಬಂಧಿಸಿದ ಪ್ರಕರಣಗಳಲ್ಲಿ ದಿನಾಂಕ:10.05.2019 ರಂದು 
ನೀಡಿರುವ ತೀರ್ಪಿನ ಮೇರೆಗೆ ಕೈಗಾರಿಕಾ ಉತ್ತೇಜನಾಧಿಕಾರಿ 
ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಆಯುಕ್ತರ 
ಅಧಿಸೂಚನೆ ಸಂಖ್ಯ: ಕೈವಾಇ/ಆಡಳಿತ/ಸಿಬ್ಬಂದಿ/ಅಧಿೀ/24/ 
2019-20, ದಿನಾ೦ಕ: 18.03.2020 ರಲ್ಲಿ ಪ್ರಕಟಿಸಲಾಗಿರುತ್ತದೆ. 


ಸದರಿ ಜೀಷ್ಠತಾ ಪಟ್ಟಿಯನ್ವಯ ಕೈಗಾರಿಕಾ 
ಉತ್ತೇಜನಾಧಿಕಾರಿಗಳನ್ನು ಮುಂಬಡಿಗೆ ಪರಿಗಣಿಸುವಂತಹ 
ಪ್ರಕರಣಗಳಿರುವುದಿಲ್ಲ. 


ವಾಕೈ 138 ಕೈಸೇವಿ 2021 ~ 


( AEE ಅ 


ಪೌರಾಡಳಿತ, ಸಣ್ಣ ಕೈಗೆರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


